Ves 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |:|1810 


ಲದ್ದಿ $ 


ಮಾನ್ಯ ಸದಸ್ಯರ ಹೆಸರು 


:|ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ) 


| ಉತ್ತರಿಸುವ ದಿನಾಂಕ 


21 22.03.2021 


ಉತ್ತರಿಸುವ ಸಚಿವರು 


ಜೈ 


4 ಮಾನ್ಯ ಉಪ ಮುಖ್ಯ ಮಂತ್ರಿಗಳು (ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, 
ವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ) 


ಇರುವುದಕ್ಕೆ ಕಾರಣವೇನು; 


ಕ್ರ 
3 ಶಕ ಫಸ 
ಅ ಅನುದಾನಿತ ಪಾಲಿಟೆಕ್ಸಿಕ್‌ | ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಒಟ್ಟು 44 
' ಕಾಲೇಜುಗಳಲ್ಲಿ ' ಅನುದಾನಿತ ಪಾಲಿಟೆಕಿಕ್‌ಗಳಿದ್ದು, ಅದರಲ್ಲಿ ಎಐಸಿಟಿಇ 
ಕಾರ್ಯನಿರ್ವಹಿಸುತ್ತಿರುವ ವೇತನ ಶ್ರೇಣಿಯಲ್ಲಿ ಒಟ್ಟು 1051 ಉಪನ್ಯಾಸಕರುಗಳು 
ಉಪನ್ಯಾಸಕರು ಎಷ್ಟು; ಕಾರ್ಯನಿರ್ವಹಿಸುತ್ತಿದ್ದಾರೆ. 
— 
ಆ [ಇವರಿಗೆ 7ನೇ ಎಐಸಿಟಿಇ ಪರಿಷ್ಕೃತ 
ವೇತನವನ್ನು ಮಂಜೂರು ಮಾಡದೆ | 
ಸರ್ಕಾರದ ಗಮನಕ್ಕೆ ಬಂದಿದೆ. 
ಇರುವುದು ಸರ್ಕಾರದ 
ಗಮನದಲ್ಲಿದೆಯೇ; 
ಇ' |ಷಪೇತನ ಶ್ರೇಣಿಯನ್ನು ನೀಡದೆ | ಸರ್ಕಾರದ ಆದೇಶ ಸಂಖ್ಯೆ: ಇಡಿ 12 ಡಿಟಇ 2019 (ಭಾಗ) 


22.04.2020ರಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ 


ಮತ್ತು ಅನುದಾನಿತ ಪಾಲಿಟೆಕಿಕ್‌ ಸಂಸ್ಥೆಗಳ ಉಪನ್ಯಾಸಕರಿಗೆ 
7ನೇ ಪರಿಷ್ಠತ ವೇತನ ಶ್ರೇಣಿಗಳನ್ನು ಜಾರಿಗೊಳಿಸಿ 
ಆದೇಶಿಸಲಾಗಿರುತ್ತದೆ. 


. |1 ಸರ್ಕಾರದ ಅಧಿಸೂಚನೆ ಸಂಖ್ಯ: ಸಂವ್ಯಶಾಇ 60 ಶಾಸನ 


2013, ದಿವಾಂಕ:12.02.2014ರಲ್ಲಿ ಕರ್ನಾಟಕ ಖಾಸಗಿ 
ಅನುದಾನಿತ' ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂದಿಗಳ (ವೇತನ, 
ನಿವೃತ್ತಿ ವೇತನ ಮತ್ತು ಇತರೆ ಸೌಲಭ್ಯಗಳ ನಿಯಂತ್ರಣ) 
ಅಧಿನಿಯಮ 2014ನ್ನು ದಿನಾ೦ಂಕ:01.06.1995 ರಿಂದ 
ಅನ್ವಯವಾಗುವಂತೆ ಜಾರಿಗೊಳಿಸಲಾಗಿದೆ. ಸದರಿ 
ಅಧಿನಿಯಮದಲ್ಲಿ ಖಾಸಗಿ ಅನುದಾನಿತ ಸಂಸ್ಥೆಗಳ 
ಅನುದಾನಿತ ಸಿಬ್ಬಂದಿಗಳು ಅನುದಾನರಹಿತ ಅವಧಿಯಲ್ಲಿ 
ಸಲ್ಲಿಸಿದ ಸೇವೆಯನ್ನು ವೇತನ ರಜೆ, ನಿವೃತ್ತಿ ವೇತನ 


ಮತ್ತು ಇತರೆ ಯಾವುದೇ ಸೇವಾ ಸೌಲಭ್ಯಗಳಿಗಾಗಿ 


ಪರಿಗಣಿಸತಕ್ಕದ್ದಲ್ಲವೆಂದು ತಿಳಿಸಲಾಗಿದೆ. 
. ಆದರೆ ಸದರಿ ಅಧಿನಿಯಮವನ್ನು ಪ್ರಶ್ನಿಸಿ ಅನುದಾನಿತ 
ಸಿಬ್ಬಂದಿಗಳು ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯ, 


ಧಾರವಾಡ ಪೀಠದಲ್ಲಿ ದಾಖಲಿಸಿದ್ದ 'ರಿಟ್‌ ಅರ್ಜಿ 


ಸಂಖ್ಯೆ21216/2014ರಲ್ಲಿ ಮಾನ್ಯ ನ್ಯಾಯಾಲಯವು 
ದಿನಾ೦ಕ:10.07.2015ರಂದು ನೀಡಿದ ತೀರ್ಪಿನಲ್ಲಿ ಸದರಿ 
ಅಧಿನಿಯಮವನ್ನು ವಜಾಗೊಳಿಸಿರುತ್ತದೆ. ಮಾನ್ಯ 
ಕರ್ನಾಟಕ ಉಚ್ಛ ನ್ಯಾಯಾಲಯ, ಧಾರವಾಡ ಪೀಠವು 
ದಿನಾಂಕ:10.07.2015ರಂದು ನೀಡಿರುವ ತೀರ್ಪನ್ನು 
ಪ್ರಶ್ನಿಸಿ, ರಾಜ್ಯ ಸರ್ಕಾರವು ಮಾನ್ಯ ಕರ್ನಾಟಕ ಉಚ್ಛ 
ನ್ಯಾಯಾಲಯದ ದ್ವಿಸದಸ್ಯ ಪೀಠದಲ್ಲಿ ರಿಟ್‌ ಅಪೀಲು 
ಸಂಖ್ಯೆ 2476/2015ನ್ನು ಸಲ್ಲಿಸಿದ್ದು, ಸದರಿ ಪಕರಣವು 


ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆಯ 
ಹಂತದಲ್ಲಿರುತ್ತದೆ. ಮುಂದುವರೆದು, ಸದರಿ ರಿಟ್‌ 
ಅಪೀಲಿನಲ್ಲಿ - ಮಾನ್ಯ ನ್ಯಾಯಾಲಯವು 


ದಿನಾಂಕ:27.11.2015ರಂದು. ನೀಡಿರುವ ಮಧ್ಯಂತರ 
ಆದೇಶದಲ್ಲಿ ಈ ಕೆಳಕಂಡಂತೆ ತಿಳಿಸಲಾಗಿದೆ. 

In so far as in service respondents are 
concerned, we record the statement of the 
jeamed: Advocate General ‘that the State 
shall go on paying their current 
emoluments in terms of the refixation, 
subject, however, to the result of the Writ 
Appeal. However, they are restrained from 
initiating any recovery proceedings for 
recovery of the arrears of pay. So far as the 
retired employees are concerned learned 
Advocate General submits that the pension 
they are getting shall be continued to be 
paid to them. He submits that in some cases 
the pensions are based on the old scales and 
in some cases after re-fixation. The State 


shall be paying the pension as are paid to 


. ಮಾನ್ಯ 


those retired employees as of today So far 
as recovery proceedings and calculation of 
the pension in terms of the new regulation 
are concerned, the proceedings shall, 
remain stayed. 

್ಯ ನ್ಯಾಯಾಲಯದ ಮೇಲ್ಕಂಡ ಮಧ್ಯಂತರ 
ಆದೇಶದನ್ನಯ ಅನುದಾನಿತ ಪಾಲಿಟೆಕ್ಸಿಕ್‌ ಸಂಸ್ಥೆಗಳ 
ಉಪನ್ಯಾಸಕರಿಗೆ ಅವರು ದಿನಾಂಕ:27.11.2015ರಂದು 
ಪಡೆಯುತ್ತಿದ್ದ ವೇತನವನ್ನೇ 
ಮುಂದುವರೆಸಬೆಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ, ಸದರಿ 
36 ಪಾಲಿಟಿಕ್ಷಿಕ್‌ ಸಂಸ್ಥೆಗಳಲ್ಲಿನ ಬೋಧಕ ವೃಂದದ 
ಸಿಬ್ಬಂದಿಗಳಿಗೆ 2018ರ ಪರಿಷ್ಠೃಶ ವೇತನ ಶ್ರೇಣಿಗಳಲ್ಲಿ 
ವೇತನ ನಿಗದಿಪಡಿಸಲು ಸಾಧ್ಯವಾಗಿರುವುದಿಲ್ಲ. ಪ್ರಸ್ತುತ 


"ಪ್ರಕರಣವು ಮಾನ್ಯ ನ್ಯಾಯಾಲಯದಲ್ಲಿ ' ವಿಚಾರಣೆಯ 


ಹಂತದಲ್ಲಿದ್ದು, ಈ ಬಗ್ಗೆ ಅನುದಾನ ರಹಿತ ಸೇವೆಯನ್ನು 
ಪರಿಗಣಿಸುವ ಬಗ್ಗೆ ಅಂತಿಮ ತೀರ್ಪು ಬಂದ ನಂತರ 
ಬೋಧಕ ವೃಂದದವರಿಗೆ 2018ರ "ಪರಿಷ್ಕೃತ ಎಐಸಿಟಿಇ 
ವೇತನ ಶ್ರೇಣಿಗಳಲ್ಲಿ ವೇತನ ನಿಗದಿಪಡಿಸುವ ಬಗ್ಗೆ 
ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಈ ಹಿನ್ನೆಲೆಯಲ್ಲಿ, ಕೆಳಕಂಡ 07 ಪಾಲಿಟೆಕ್ಸಿಕ್‌ 
ಸಂಸ್ಥೆಗಳು ಬಹಳ ಹಳೆಯ ಸಂಸ್ಥೆಗಳಾಗಿದ್ದು, ಸದರಿ 
ಸ 


[2] 
೦ಸ್ಥೆಗಳಲ್ಲಿನ ಬೋಧಕ ವೃಂದದ ಸಿಬ್ಬಂದಿಗಳು 


ಅನುದಾನಿತ ಹುದ್ದೆಯಲ್ಲಿಯೇ ನೇಮಕಗೊಂಡಿದ್ದು, 
ಅನುದಾನರಹಿತ ಅವಧಿಯ ಸೇವೆಯನ್ನು ಪರಿಗಣಿಸಿ 
ಸೇವಾ ಸೌಲಭ್ಯಗಳನ್ನು ಪಡೆದಿರುವುದಿಲ್ಲ. ಇದಲ್ಲದೆ 
ಇಂಪ್ಯಾಕ್ಟ್‌ ಪಾಲಿಟೆಕ್ಲಿಕ, ಬೆಂಗಳೂರು ಈ ಸಂಸ್ಥೆಯ 
ಸಿಬ್ಬಂದಿಗಳೂ ಸಹ ಅನುದಾನಿತ ಸೇವೆಯನ್ನು ಮಾತ್ರ 
ಪರಿಗಣಿಸಿ ಸೇವಾ ಸೌಲಭ್ಯಗಳನ್ನು ಪಡೆದಿರುವುದರಿಂದ, 
ಈ: 08 ಅನುದಾನಿತ ಪಾಲಿಟೆಕ್ಸಿಕ್‌ ಸಂಸ್ಥೆಗಳ ಬೋಧಕ 
ವೃಂದದ ಸಿಬ್ಬಂದಿಗಳಿಗೆ 07ನೇ ಪರಿಷ್ಕೃಶ ಎಐಸಿಟಿಲ 
ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಗೆ ಅನುಮೋದನೆ 


ನೀಡಲಾಗಿರುತ್ತದೆ. 


ಷಿ 


ಸಂ ಸಂಸ್ಥೆಯ ಹೆಸರು 
ಎ.ಪಿ.ಎಸ್‌ ಪಾಲಿಟೆಕ್ತಿಕ್‌, ಬಾಗಲಕೋಟೆ 
& 


|10. |ಜಿ.ವಿ.ವಿ.ಎಸ್‌ ಪಾಲಿಟೆಕ್ಟಿಕ, ಬಾಗಲಕೋಟೆ 

1. | ಜೆ.ಎಸ್‌.ಎಸ್‌. ಮಹಿಳಾ ಪಾಲಿಟಿಕ್ಸಿಕ್‌, 

12. | ಜೆ.ಎಸ್‌.ಎಸ್‌ ವಿಕಲಚೇತನರ ಪಾಲಿಟೆಕ್ಸಿಕ್‌, 
ಮೈಸೂರು 

13. |ಕೆ.ಹೆಚ್‌.ಕೆ ಪಾಲಿಟೆಕ್ಟಿಕ, ಧಾರವಾಡ 

14. | ಎಂ.ಇ.ಐ ಪಾಲಿಟೆಕ್ತಿಕ್‌, ಬೆಂಗಳೂರು . 
5. ಎಂ.ಇ.ಐ ಪಾಲಿಟೆಕ್ಟಿಕ್‌, ಬೆಂಗಳೂರು - 
116. | ಇಂಪ್ಯಾಕ್ಟ್‌ ಪಾಲಿಟೆಕಿಕ್‌, ಬೆಂಗಳೂರು. 


ಸರ್ಕಾರಿ . ಪಾಲಿಟಿಕ್ಸಿಕ್‌ 
ಉಪನ್ಯಾಸಕರುಗಳಿಗೆ ಪದವಿ. ಕಾಲೇಜಿನ 
ಸರ್ಕಾರಿ ಹಾಗೂ ಅನುದಾನಿತ 


ಉಪನ್ಯಾಸಕರುಗಳಿಗೆ ,  ಷಪೇತನ 
ನೀಡುತ್ತಿರುವಂತೆ ಅನುದಾನಿತ 
ಪಾಲಿಟೆಕ್ಸಿಕ್‌ ಉಪನ್ಯಾಸಕರುಗಳಿಗೆ 


ಯಾವಾಗ 7ನೇ ಎಐಸಿಟಿಇ ವೇತನ 
[ಶ್ರೇಣಿಯನ್ನು ನೀಡಲಾಗುವುದು? 


Ll 


ಪ್ರಸ್ತುತ ಪ್ರಕರಣವು ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆಯ 
ಹಂತದಲ್ಲಿದ್ದು ಅನುದಾನ ರಹಿತ ಸೇವೆಯನ್ನು ಪರಿಗಣಿಸುವ 
ಬಗ್ಗೆ ಅಂತಿಮ ತೀರ್ಪು ಬಂದ ನಂತರ ಉಳಿದ 36 
ಅನುದಾನಿತ ಪಾಲಿಟೆಕ್ಸಿಕ್‌ಗಳ ಜೋಧಕ ವೃಂದದವರಿಗೆ 
2018ರ ಪರಿಷತ ಎಐಸಿಟಿಇ ವೇತನ ಶ್ರೇಣಿಗಳಲ್ಲಿ ವೇತನ 
ನಿಗದಿಪಡಿಸುವ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಇಡಿ 31 ಟಪಿಆ 2021 


(ಡಾಃ ಅಶ್ವತ್ವಃ ರಾಯಣ್‌.ಸಿ.ಎನ್‌) 
ಉಪ ಮುಖ್ಯ ಮಂತ್ರಿಗಳು 
(ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ) 


